ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ “1340 

ಸದಸ್ಯರ ಹೆಸರು ೫ [ಶ್ರೀ ಎಸ್‌ ಎರ್‌ ನೋಡಾಕ ತು 
2) SY 

ಉತ್ತರಿಸುವ ದಿನಾಂಕ :: 106.03.2020 

ಉತ್ತರಿಸುವ ಸಚಿವರು | ಪಶುಸಂಗೋಪನೆ, ಹಜ್‌ ಮತ್ತು ವಕ್ಸ್‌ ಸಚಿವರು 


ನ್ನ್ನ 


(WL 


ಉತ್ತರ 


ಕರ್ನಾಟಕ ಪಶುವೈದ್ಯಕೀಯ, ಪೆಶು ``ಹಾಗೂ 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್‌ 
ರಡಿಯ ಮೀನುಗಾರಿಕೆ ಮಹಾವಿದ್ಯಾಲಯ, 
ಮಂಗಳೂರು ಇಲ್ಲಿ A॥ India Coordinated 
Research Project (AICRP) ನಲ್ಲಿ ತಾತ್ವಾಲಿಕ 
ಸಿಬ್ಬಂದಿಗಳಿಗೆ ಆಕ್ರಮವಾಗಿ ಸಂಪೂರ್ಣ ವೇತನ 
ಮತ್ತು ವಾರ್ಷಿಕ ಬಡ್ತಿ ನೀಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಮೆಂಗಳೊರು `` ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ 
ICAR ಪ್ರಾಯೋಜಿತ ೩ India Coordinated 
Research Project (AICRP) YE ICAR 
ಮತ್ತು ವಿಶ್ವವಿದ್ಯಾಲಯದ ಒಡಂಬಡಿಕೆ ಪ್ರಕಾರ 
ತಾತ್ಕಾಲಿಕವಾಗಿ ನೇಮಿಸಿಕೊಂಡಿರುವ ಸಿಬ್ಬಂದಿಗಳಿಗೆ 
ಸಂಚಿತ ವೇತನ ಮತ್ತು ವಾರ್ಷಿಕ ಬಡ್ತಿ ನೀಡಲಾಗುತ್ತಿದೆ. 


ಆ) 


(AICRP ಯೋಜನೆಯಡಿ ತಾತ್ಕಾಲಿಕ ವಿಜ್ಞಾನಿ 
(Scientists) ಗಳಿಗೆ ಮಾಹೆಯಾನ ಏಕೀಕೃತ 
ವೇತನ ರೂ. 57.400-00 ಗಳನ್ನು 179 ದಿನಗಳಿಗೆ 
ಮಾತ್ರ ಸೀಮಿತಗೊಳಿಸಿ ನೀಡಲಾಗುತ್ತಿಲ್ಲದಿರುವುದಕ್ಕೆ 
ಕಾರಣಗಳೇನು: 


ಸಂಶೋಧನಾ ಯೋಜನೆಯ ಅನುಷ್ಟಾನದ 


ಒಡಂಬಡಿಕೆ ಪ್ರಕಾರ ಸಿಬ್ಬಂದಿಗಳಿಗೆ (p೩y) ವೇತನ 
ಹಾಗೂ ತತ್ನಂಬಂಧ ಭತ್ಯೆ ಎರಡನ್ನು ನೀಡಲಾಗುತ್ತಿದೆ. 
ಒಂಡಂಬಡಿಕೆಯಲ್ಲಿ ವಿಜ್ಞಾನಿಗಳನ್ನು 179 ದಿನಗಳಿಗೆ ಮಾತ್ರ 
ಸೀಮಿತಗೊಳಿಸಿ ನೇಮಿಸಿಕೊಳ್ಳುವ ಷರತ್ತನ್ನು 
ವಿಧಿಸಲಾಗಿರುವುದಿಲ್ಲ. 


ಇ) 


8 Projet ನಡಿ ಎಷ್ಟು ಸಿಬ್ಬಂದಿಗಳನ್ನು 
ತಾತ್ಕಾಲಿಕವಾಗಿ ಎಷ್ಟು ದಿನಗಳಿಗೆ 
ನೇಮಿಸಿಕೊಳ್ಳಲಾಗಿದೆ ಹಾಗೂ ಅವರಿಗೆ ಎಷ್ಟು 
ಸಂಬಳ ನೀಡಲಾಗುತ್ತಿದೆ. 


ಐಸಿವಿಆರ್‌' ಯೋಜನೆ "ಅಡಿಯಲ್ಲಿ ಒಟ್ಟು 07 
ಸಿಬ್ಬಂದಿಗಳನ್ನು ಸಮವ್ಯಾಪಕ (co-terminus) 
ಅಡಿಯಲ್ಲಿ 2010 ನೇ ಸಾಲಿನಿಂದ ನೇಮಿಸಿಕೊಳ್ಳುತ್ತಾ 
ಬರಲಾಗುತ್ತಿದೆ. ಒಡಂಬಡಿಕೆ ಪ್ರಕಾರ 07 ಸಿಬ್ಬಂದಿಗಳಿಗೆ 
ತಿಂಗಳಿಗೆ ಒಟ್ಟು ಮೊತ್ತ ರೂ. 4,94,983/- ಗಳನ್ನು 
ನೀಡಲಾಗುತ್ತಿದೆ. 


ಈ) 


ಸದರಿ Pಂ)ೀಂt ನಲ್ಲಿ ಸಿಬ್ಬಂದಿಗಳನ್ನು 179 
ದಿನಗಳಿಗೆ ನೇಮಕ ಮಾಡದೇ ಹಾಗೂ ಅವರಿಗೆ 
ಎಕೀಕೃತ ವೇತನವನ್ನು ನೀಡದೆ ಖಾಯಂ 
ಸಿಬ್ಬಂದಿಗಳಿಗೆ ನೀಡುವಂತೆ ಹುದ್ದೆಯ ಪೂರ್ಣ 
ಮೂಲ ವೇತನ ವಾರ್ಷಿಕ ವೇತನ ಬಡ್ತಿ ಮನೆ 
ಬಾಡಿಗೆ ಭತ್ಯೆ ಹಾಗೂ ಇತರೆ ಸವಲತ್ತುಗಳನ್ನು 
ನೀಡಲಾಗುತ್ತಿರುವುದರಿಂದ ಸಾರ್ವಜನಿಕ ಹಣವು 
ಹೋಲು ಆಗುತ್ತಿದ್ದು ಅಂತಹವರುಗಳ ವಿರುದ್ಧ 
ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ. 


ಒಡಂಬಡಿಕೆ ಪ್ರಕಾರ ಸಿಬ್ಬಂದಿಗಳಿಗೆ ವೇತನ ಹಾಗೂ 
ತತ್ನ್ತಬಂಧದ ಭತ್ಯೆ ನೀಡಲಾಗುತ್ತಿದೆ. ಒಡಂಬಡಿಕೆ ಪ್ರಕಾರ 
179 ದಿನಗಳಿಗೆ ಸೀಮಿತಗೊಳಿಸಿ ಸಿಬ್ಬಂದಿಗಳನ್ನು ನೇಮಕ 
ಮಾಡಿಕೊಳ್ಳಲು ಯಾವುದೇ ರೀತಿಯ ಷರತ್ತು ವಿಧಿಸಿಲ್ಲ. 
ICAR ನಿಂದ ಶೇಕಡಾ 75% ಮತ್ತು ವಿಶ್ವವಿದ್ಯಾಲಯದ 
ಶೇಕಡ 254೫ ರ ಅನುಪಾತದಲ್ಲಿ ಸಂಬಳ ಮತ್ತು 
ತತ್ನ್ತಂಬಂಧ ಭತ್ಯೆಯನ್ನು ಹಾಗೂ ಇತರೆ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. 


2 


ಉ) 


ಕಾಲೇಜಿಗೆ ಸಂಬಂದಿಸಿದ ವಿಭಾಗದಲ್ಲಿ (Fish 
Processing Technology) ಖಾಯಂ 
Associate Professor ನೌಕರರು ಇದ್ದರೂ 
ಸಹ ಈ ಯೋಜನೆ ಯಡಿ ತಾತ್ಕಾಲಿಕ (Senior 


Scientist Associate Professor Cadre) 
ನೌಕರರನ್ನು ನೇಮಕಾತಿ ಮಾಡಲು ಕಾರಣವೇನು ಈ 


ರೀತಿ Senior Sಂientist ನ್ನು ನೇಮಕಾತಿ 
ಮಾಡಿಕೊಳ್ಳಲು ಅವಕಾಶವಿದೆಯೇ: 


Associate 
AICRP 


ಮಹಾವಿದ್ಯಾಲಯದ 


Professor (ಡಾ.ಮಂಜನಾಯ್ಸ) 
ಯೋಜನೆಯಡಿಯಲ್ಲಿ ಕೆಲಸ ನಿರ್ವಹಿಸಲು 
ಅಸಮ್ಮತಿಯನ್ನು ಸೂಚಿಸಿರುತ್ತಾರೆ. ಇನ್ನೊಬ್ಬ 
Associate Professor ಈಗಾಗಲೇ ವಿಭಾಗದಲ್ಲಿನ 
ಶೈಕ್ಷಣಿಕ, ಸಂಶೋಧನಾ ಹಾಗೂ ವಿಸ್ತರಣಾ ಕೆಲಸದ 
ಹೊರೆ ಹೆಚ್ಚಾಗಿದ್ದು ಒಡಂಬಡಿಕೆಯ ಷರತ್ತಿನಂತೆ ಶೇಕಡ 
75% ರಷ್ಟು ಸಮಯವನ್ನು ಯೋಜನೆಗೆ ಮೀಸಲಿಡಲು 
ಸಾಧ್ಯವಾಗಿಲ್ಲದ ಕಾರಣ ತಾತ್ಕಾಲಿಕವಾಗಿ Sr. Scientist 
ನ್ನು ನೇಮಿಸಿಕೊಳ್ಳಲಾಗಿದೆ. 


ಒಬ್ಬ 
ಬ 


ಊ) 


ಈ ಯೋಜನೆಯ ಮುಖ್ಯಸ್ಥರು ಖಾಯಂ 
Associate Professor ಹುದ್ದೆಯಲ್ಲಿರುವ 
ಸಿಬ್ಬಂದಿ ಇರಬೇಕೆಂದು ನಿಯಮ ಇದ್ದರೂ ಸಹ 
ಶಿಕ್ಷಕೇತರ ವೃಂದಲ್ಲಿರುವ ವಿಶ್ವವಿದ್ಯಾಲಯದ 
ಹಣಕಾಸು ನಿಯಂತ್ರಣಾದಿಕಾರಿಗಳು ಸ್ಪತ: 
ಯೋಜನೆಯ ಮುಖ್ಯಸ್ಥರಾಗಿ ಮುಂದುವರೆಯಲು 
ಕಾರಣವೇನು 


ಯೋಜನೆಯಡಿ ತಾತ್ಕಾಲಿಕವಾಗಿ ನೇಮಕಗೊಂಡಿರುವ 
Sr.Scientist ಹುದ್ದೆಯು ಸಮವ್ಯಾಪಕ 
(Cಂ-terminus) ಅಡಿಯಲ್ಲಿ ನೇಮಕ ಮಾಡಲಾಗಿದ್ದು 
ಹಣಕಾಸಿನ ವ್ಯವಹಾರಗಳ ಸುರಕ್ಷತೆ ಹಾಗೂ ಭದ್ರತೆಯ 
ಸಲುವಾಗಿ ಯೋಜನೆಯ ಪ್ರಾರಂಭದಿಂದ ಪ್ರಧಾನ 
ಸಂಶೋಧಕರಾಗಿದ್ದ ವಿಜ್ಞಾನಿಗೆ ಜವಾಬ್ದಾರಿಯನ್ನು 
ವಹಿಸಲಾಗಿದೆ. ಸದರಿ ಪ್ರಧಾನ ಸಂಶೋಧಕರು ಕಳೆದ 05 
ತಿಂಗಳಿಂದಷ್ಟೇ ಪ್ರಭಾರಿ ಹಣಕಾಸು ನಿಯಂತ್ರಣಾಧಿಕಾರಿ 
ಎಂದು ಕರ್ತವ್ಯ ನಿರ್ವಹಿಸುತಿದ್ದಾರೆ. ಇದಕ್ಕಾಗಿ ಯಾವುದೇ 
ಹೆಚ್ಚುವರಿ ಭತ್ಯೆ ನೀಡಲಾಗುತ್ತಿಲ್ಲ. 


ಯ) 


ಈ ಯೋಜನೆ" ಯಾವ'ವರ್ಷೆದಿಂದೆ ಚಾಲನೆಯಲ್ಲಿದೆ: 
ಬಿಡುಗಡೆ ಮತ್ತು ಖರ್ಚಾದ ಅನುದಾನದ 
ಸಂಪೂರ್ಣ ವಿವರ ಹಾಗೂ ಕೇಂದ್ರ ಮತ್ತು ರಾಜ್ಯದ 
ಪಾಲಿನ ಅನುದಾನ ಮಾಹಿತಿ ನೀಡುವುದು. 


ಕ ಯೋಜನೆ 2010 ರಂದ `ಚಾಲನೆಯಲ್ಲಿದ್ದು, 
ಬಿಡುಗಡೆ ಮತ್ತು ಖರ್ಜಾದ ಅನುದಾನದ ಸಂಪೂರ್ಣ 
ವಿವರ ಹಾಗೂ ಕೇಂದ್ರ ಮತ್ತು ರಾಜ್ಯದ ಪಾಲಿನ 
ಅನುದಾನದ ಮಾಹಿತಿಯನ್ನು 2010 ರಿಂದ 2019ರವರೆಗೆ 
ವರ್ಷಾನುಸಾರವಾಗಿ ನಡೆಸಲಾದ ಆಡಿಟ್‌ 
ಯುಟಿಲೈಜೈಶನ್‌ ಸರ್ಟಿಫೀಕೆಷನ್‌ನ (AUC- ಸಟಚಟdit 
Utilisation Certificate) ಮುಖೇನ ಸಲ್ಲಿಸಲಾಗಿದೆ 
(ಅನುಬಂಧ- 1 ರಲ್ಲಿ ಇರಿಸಲಾಗಿದೆ) 


ಸಂಖ್ಯೆ: ಪಸಂಮೀ ಇ-8೨ ಪಅಪೇ 2೦೭೦ 


(ಪಣ a) 


ಪಶುಪಂದೋಪನೆ, ಹಜ್‌ ಮತ್ತು ವಕ್ಹ್‌ ಪಚವರು 


ಅನುಬಂಧ-1 


2010 ರಿಂದ 2019 ರವರೆಗೆ ಅನುದಾನದ ಖರ್ಚು ಮತ್ತು ವಿವರ ಕೆಳಕಂಡಂತೆ ಇರುತ್ತದೆ. 


Fund Utilization Details: 


a | yon ( canto | EFEONE (EOE | umueoreio 
(B) 75 % Share 
ds 2009-10 16,50,000.00 2,91,513.00 97,171.00 13,58,487.00 
2010-11 40,00,000.00 15,53,559.00 5,17,853.00 24,46,441.00 
3, 2011-12 19,92,000.00 19,17,325.50 6,39,108.50 74,674.50 
ಈ: 2012-13 16,93,000.00 13,88,313.00 462,771.00 3,04,687.00 
. 2013-14 33,25,000.00 14,05,714.00 4,68,571.00 19,19,286.00 
ಕ 2014-15 44,50,000.00 46,04,679.75 15,34,893.25 -1,54,679.75 
4. 2015-16 57,80,000.00 42,31,304.25 14,10,434.75 15,48,695.75 
6 2016-17 53,50,000.00 56,37,947.25 18,79,315.75 -2,87,947.25 
Total | 2,82,40,000.00 | 2,10,30,355.75 70,10,118.25 72,09,644.25 
ಎ YEAR i ಗ SEND SE ire FUND 
3. 2017-18 68,65,000.00 41,22,045.00 13,74,015.00 27,42,955.00 
AD: 2018-19 63,58,432.00 52,17,561.75 17,39,187.25 11,40,870.25 
Ad; 2019-20 52,20,000.00 48,57,992.25 16,19,330.75 3,62,007.75 
Total | 1,84,43,432.00 1,41,97,599.00 47,32,533.00 42,45,833.00 


ಪಂಖ್ಸೆ: ಪಪಂಮೀ ೪-8೨ ಪಅಸಪೇ 2೦೭೦ 
[) 
[ಮಾಂ 30ರ 


ಸರ್ಕಾರದ ಅಧೀನೆ ಕಾರ್ಯದರ್ಶಿ 
eli nc ಮತ್ತು ಮೀನುಗಾರಿಕೆ ಇಲಾಖೆ, 
(ಹತುಸಂಗೋಪನೆ) 


